Jyothisha 


ಜ್ಯೋತಿಷ ಮಿತ 


ಅಣ್ಲೈನ್‌ ಬಿನಪ್ರಾತ ನ್‌ 
|*ವೇದೋತಜಲೋ'ಧಮ£ಮೂಲಮ್ಮಾ?!॥! 


WWW.jyot thishamithra.com 
ಸಂಚಿಕೆ : 871 01-01-2021 ಶುಕ್ರವಾರ 
ಶಾರ್ವರಿಸಂವತ್ಸರ ಉತ್ತರಾಯಣ ಹೇಮಂತಖತು ಮಾರ್ಗಶಿರಮಾಸ ಕೃಷ್ಣ ಪಕ್ಷ 


ಸ್ಯ ಪಂಚಾಂಗ 


NEAL ೪ 
“ಜು 
ತು N° 


ಮಂತ್ರಗಳಿವೆ. ಲಕ್ಷ್ಮೀ 
೫ ಮಂತ್ರಗಳನ್ನು ನಿರಂತರವಾಗಿ 
ಘೆ ಜಪಿಸುತ್ತಿದ್ದರೆ ಧನ ಲಾಭ 

ಹಾ ವಾಗುವುದು ನಿಶ್ಚಯ. ಪರಮ 
ಕೃಪಾಳು ಶ್ರೀಲಕ್ಷ್ಮೀ ದೇವಿಯನ್ನು ಪ್ರಸನ್ನಗೊಳಿಸಲು 


ಇಲ್ಲೊಂದು ಸರಳ ಉಪಾಯವಿದೆ. ಮೊದಲಿಗೆ ಒಂದು 
ಶುಭ ದಿನದಂದು ಲಕ್ಷ್ಮೀ ದೇವಿಯ ಒಂದು ಚಿತ್ರಪಟವನ್ನು 
ಒಂದು ಪವಿತ್ರ ಸ್ಥಳದಲ್ಲಿ ಸ್ಥಾಪಿಸಬೇಕು. ಸಾಧನೆ 
ಮಾಡಬಯಸುವವರು ತಮ್ಮ ಜನ್ಮ ರಾಶಿಯನ್ನು 
ತಿಳಿದುಕೊಂಡು ಈ ಕೆಳಗಿರುವ ಮಂತ್ರಗಳ ಪಟ್ಟಿಯಿಂದ 
ತಮ್ಮ ರಾಶಿಯ ಮಂತ್ರವನ್ನು ತಿಳಿದುಕೊಳ್ಳಬೇಕು. 
ನಂತರ ಪ್ರತಿದಿನ ಯಥಾಶಕ್ತಿ ಲಕ್ಷ್ಮೀ ದೇವಿಯ ಪೂಜೆ 
ಮಾಡಿ, ಶುಭ್ರವಾಗಿರುವ ಸ್ಥಳದಲ್ಲಿ ಕುಳಿತುಕೊಂಡು 
ಏಕಾಗ್ರಚಿತ್ತದಿಂದ ರಾಶಿ ಮಂತ್ರವನ್ನು ಕನಿಷ್ಠ 108 ಬಾರಿ 


ಜಪಿಸಬೇಕು. 


ಹೀಗೆ ಒಂದು ವರ್ಷದ ಕಾಲ ಪೂಜೆ ಹಾಗೂ ಜಪ 
ಮಾಡುತ್ತಿದ್ದರೆ, ಒಂದು ವರ್ಷದೊಳಗೆ ಸಾಧಕರ ಸರ್ವ 
ಆರ್ಥಿಕ ಸಂಕಟಗಳು ನಿವಾರಣೆಯಾಗಿ ಧನ, ಧಾನ್ಯಗಳು 


ಪ್ರಾಪ್ತವಾಗುವುವು. ಈ ಮಂತ್ರಗಳನ್ನು ನಿರಂತರವಾಗಿ 


ಮಾನಸಿಕವಾಗಿ ಜಪಿಸಬಹುದು. 
ಮೇಷ ಓಂಐಂಕ್ಷೀಂಸೌಃ 
ವೃಷಭ ಓಂ ಐಂ ಕ್ರೀಂ ಶ್ರೀಂ 
ಮಿಥುನ ಓಂಕ್ಲೇಂಐಂಸೌಃ 
ಕಟಕ ಓಂಐಂಕ್ಲೇಂ ಶ್ರೀಂ 
ಸಿಂಹ ಓಂಹ್ರೀಂ ಶ್ರೀಂ ಸೌಃ 
ಕನ್ಯಾ ಓಂ ಶ್ರೀಂ ಐಂ ಸೌಃ 
ತುಲಾ ಓಂ ಹ್ರೀಂ ಕ್ರೀಂ ಶ್ರೀಂ 
ವೃಶ್ಚಿಕ ಓಂಐಂಕ್ಲೀಂಸೌ; 
ಧನುಸ್ಸು ಓಂಹ್ರೀಂ ಕ್ಲೀಂ ಸೌ; 
ಮಕರ ಓಂಐಂಕ್ಲೇಂಹ್ರೀಂಶ್ರೀಂ ಸೌಃ 
ಕುಂಭ ಓಂಹ್ರೀಂಐಂಕ್ಲೇಂ ಶ್ರೀಂ 
ಮೀನ ಓಂಹ್ರೀಂಕ್ಲೇಂಸ್‌ೌಃ 


ಈ ಜಾತಕದಲ್ಲಿ ಶನಿ-ಕುಜರು ಲಗ್ನದಿಂದ 
ತೃತೀಯದಲ್ಲಿ ಶುಕ್ರನ 
ರಾಶಿಯಲ್ಲಿರುವುದರಿಂದ ಶುಕ್ರನು 
ನಿರ್ಬಲನಾದನು. ಭಾತೃಸ್ನಾನವಾದ್ದರಿಂದ ಈ 
ಜಾತಕರಿಗೆ ಭಾತೃ ಪೀಡೆ ಆಗುತ್ತದೆ. ಶುಕ್ರನ 
ಮನೆಯಾದ್ದರಿಂದ ವಿವಾಹ ವಿಚಾರದಲ್ಲಿ 
ನೋವಾಗುವುದು. ಮದುವೆಯಾಗದೆ 
ಹೋಗಬಹುದು. ಮದುವೆಯಾದರೂ 


ಸಂಸಾರ ಸರಿ ಇರಲಾರದು. 


ಗಂಡು 


20-06-1984 
10.10AM 


ಇದು ಸಿಂಹ ಲಗ್ನ ಜಾತಕ.ಲಗ್ನಾಧಿಪತಿಯಾದ ರವಿಯು 
ಲಾಭ ಭಾವದಲ್ಲಿ ಧನ-ಲಾಭಾಧಿಪತಿ ಬುಧ ಮತ್ತು ಧೈರ್ಯ- 
ಕರ್ಮಾಧಿಪತಿ ಶುಕ್ರನೊಂದಿಗೆ ಸ್ಥಿತನಾಗಿರುವನು. ಮೇಲಿನ 
ಸಂಯೋಗದಿಂದಾಗಿ ಜಾತಕ ಬಲಿಷ್ಠವಾಗಿದೆ. ರವಿ- 
ಬುಧರಿರುವುದರಿಂದ ವಿದ್ಯಾವಂತ, ಬುದ್ದಿವಂತ,ಬುಧ- 
ಶುಕ್ರರಿರುವುದರಿಂದ ಕಲೆಯಲ್ಲಿ ಆಸಕ್ತಿ, ಆಟಪಾಠಗಳಲ್ಲಿ 


ವಿಶೇಷ ಅಭಿರುಚಿ. ಸಿಂಹ ರಾಶಿಯ ಅಧಿಪತಿ ರವಿಯು 
ಅಧಿಕಾರ, ಸರಕಾರ, ಉನ್ನತ ಹುದ್ದೆ, ರಾಜಕೀಯ ಕ್ಷೇತ್ರ, 
ಸಂಘಟನೆಗಳಿಗೆ ಕಾರಕನಾಗಿದ್ದಾನೆ. ಇಲ್ಲಿ ರವಿಯು 
ಅಧಿಕಾರ ಸ್ಥಾನಾಧಿಪತಿಯಾದ ಶುಕ್ರನೊಂದಿಗೆ 
ಇರುವುದರಿಂದ ಉನ್ನತ ಹುದ್ದೆ, ಅಧಿಕಾರ ಇವರನ್ನು 
ಹುಡುಕಿಕೊಂಡು ಬರುತ್ತದೆ. ಸ್ವಕ್ಷೇತ್ರ ಪಂಚಮದ ಗುರು ಈ 
ಮೂರು ಗ್ರಹಗಳನ್ನು ನೋಡುವುದರಿಂದ ವಿದ್ಯೆ 
ಮುಂದುವರಿಯುತ್ತದೆ. ಸ್ವಯಂ ಪ್ರತಿಭೆಯಿಂದ ಮೇಲೆ 
ಬರುವರು. ಸ್ವಂತ ದುಡಿಮೆ, ಸ್ವಪ್ರತಿಷ್ಠೆ ಶಿಸ್ತು, 
ಸಂಯಮವನ್ನು ಪಾಲಿಸುವರು. ಲಗ್ನದಲ್ಲಿ ಮಾಂದಿ 
ಇರುವುದರಿಂದ ಅನಾರೋಗ್ಯ ಅಥವಾ ಮಾನಸಿಕ 
ಅಶಾಂತಿಯಿಂದ ಬಳಲುತ್ತಾರೆ. ಧಾರ್ಮಿಕ ಪ್ರವೃತ್ತಿ 


ಇವರಲ್ಲಿದ್ದರೂ, ನಿರಂತರವಾಗಿ ಮುಂದುವರೆಯಲು 


ವಿಘ್ನಗಳಿಂದ ಪೀಡಿಸಲ್ಪಡುತ್ತಾರೆ. 


ಸಿಂಹ ಲಗ್ನಕ್ಕೆ ಕುಜ ಯೋಗಕಾರಕ ಗ್ರಹ ಮತ್ತು 
ಬಾಧಕಾಧಿಪತಿಯಾದ್ದರಿಂದ ದೋಷ ಪೂರಿತನಾದನು. 
ಕುಜನೊಂದಿಗೆ ಶತೃ ಶನಿ ಇರುವುದರಿಂದ ಖುಣಗ್ರಸ್ಥ 
ಜಾತಕವಾಗುವುದು. ರಕ್ತದೋಹವಿದೆ. 


ಈ ಜಾತಕದಲ್ಲಿ ಸಪ್ತಮದಲ್ಲಿ ವ್ಯಯಾಧಿಪತಿ 
ಚಂದ್ರನಿರುವನು. ಮದುವೆಯಾದರು ದಾಂಪತ್ಯ ಸುಖ 
ಕಡಿಮೆ.ಚಂದ್ರನಿಗೆ ವೃದ್ಧಿ-ಕ್ಷಯಗಳಿರುವಂತೆ ವಿವಾಹ 
ಜೀವನ ಏರುಪೇರಾಗುವುದು. ರಾಹುವು ಚಂದ್ರನ 
ನಕ್ಷತ್ರದಲ್ಲಿದ್ದು ಕುಜನು ರಾಹುವನ್ನು ನೋಡುವುದರಿಂದ 
ವಿವಾಹ ಜೀವನದಲ್ಲಿ ಅಗಲಿಕೆ ಇರುತ್ತದೆ. ಚಂದ್ರನು 
ಪಂಚಮದಲ್ಲಿರುವ ಗುರುವಿನ ನಕ್ಷತ್ರದಲ್ಲಿರುವನು.ಈ 


ಗುರುವನ್ನು ಶನಿಯು ಶತೃಸ್ಥಾನಾಧಿಪತಿಯಾಗಿ ಕುಜನ 
ಸಮೇತ ನೋಡುವನು. ಇದರಿಂದ ಮದುವೆ ಜೀವನದಲ್ಲಿ 
ಆಂತರಿಕ ಭಿನ್ನಾಭಿಪ್ರಾಯವಾಗಿ ಇಬ್ಬರಲ್ಲೂ ಹೊಂದಾಣಿಕೆ 
ಇರದೆ ಆಗಾಗ ಅಗಲಬಹುದು. ಅಥವಾ ಮದುವೆ ಆಗಿ 
ಒಂದು ಮಗುವಾಗಿ 
ಅಗಲಬಹುದು. ಹೀಗೆ ಶಾಸ್ತ್ರಸಿದ್ಧ 
ವಿವಾಹ ಜೀವನದಲ್ಲಿ 


ನಾನಾ ರೀತಿ ಸಮಸ್ಯೆ 


ತಲೆದೋರಬಹುದು. 


ಸ] ಪಾರಾ 
ವಿವಾಹ ಕಾರಕ ಶುಕ್ರ ಸ್ಥಾನವಾದ ವೃಷಭ ಹಾಗೂ ತುಲಾ 
ರಾಶಿಯಲ್ಲಿ ರಾಹು, ಕುಜ, ಶನಿ ಇರುವುದರಿಂದ ವಿವಾಹ 
ಜೀವನ ಸರಿ ಇರದು. ವಿವಾಹ ಸ್ಥಾನಾಧಿಪತಿ 
ಶನಿಯೊಂದಿಗೆ ಕೋಪ, ಅಪರಾಧ, ಆಯುಧ, ಒತ್ತಡ, 


ಬೆಂಕಿಗೆ ಕಾರಕನಾದ ಕುಜನಿರುವುದು ವಿವಾಹ ಜೀವನಕ್ಕೆ 
ತಡೆಯನ್ನು ಸೂಚಿಸುತ್ತದೆ. 


ಇನ್ನು ನವಾಂಶ ಲಗ್ನಕ್ಕೆ ಸಪ್ತಮ ಸ್ಥಾನದಲ್ಲಿ ಬುಧ, ಕೇತು 
ಇರುವರು. ಬುಧನು 3,6ನೇ ಅಧಿಪತಿಯಾಗಿ 7ರಲ್ಲಿ 
ಪಾಪಗ್ರಹ ಕೇತು ಜೊತೆ ಇದ್ದು, ಕುಜನು ನೋಡುವನು. 


ಇದರಿಂದ ಬಂಧುಗಳಿಂದ ಆಭಿಚಾರ, ಮಾಂತ್ರಿಕ ಬಾಧೆ 
ಉಂಟಾಗಿ ವಿವಾಹ ಜೀವನ ಒಡೆದು ಹೋಗಬಹುದು. 
ಬುಧನು ಬಂಧುಕಾರಕ, ಅಭಿಚಾರ, ಅಥರ್ವಣ 
ವೇದಕಾರಕ. ಚಂದ್ರನು ನೋಡುವುದರಿಂದ ತಾಯಿಯ 
ವರ್ಗದ ಬಂಧುಗಳು ಶತೃಗಳಾಗಬಹುದು. 


ಇದಕ್ಕೆ ಪರಿಹಾರ ನಾರಾಯಣ ಬಲಿ ಮಾಡುವುದರಿಂದ 
ವಂಶಜರಿಗೆ ಮುಕ್ತಿ ಸರ್ಪಶಾಂತಿ, ಶನಿಶಾಂತಿ 
ಮಾಡುವುದರಿಂದ ಒಳ್ಳೆಯದಾಗುವುದು. 


ಹ್ಯಾಶ್‌ ಈಗ 'ಜ್ಯೋತಿಷ ಮಿತ್ರ' ದಿನಪತ್ರಿಕೆ ಸಂಪೂರ್ಣ 
Jyothisha ಉಚಿತ ಮ 
ಕ್ರಾ ಚಂದಾದಾರರಾಗಲು kd Me to JM 
ಎಂದು ಟೈಪ್‌ ಮಾಡಿ 9535283535 ಸಂಖ್ಯೆಗೆ ವಾಟ್ಸಪ್‌ ಮಾಡಿ. 


ವಿವಾಹ ಜಾತಕ ಹೊಂದಾಣಿಕೆ 
ಮಾಡಿಕೊಡಲಾಗುವುದು. 


ಸಂಪರ್ಕಿಸಿ : 9986671473 


NEWYEAR 
OFFER 


ಜ್ಯೋತಿಷ ಕ್ಲಾಸ್‌: ಜಾತಕ ಸಾಪ್ಟ್‌ವೇರ್ನ್‌ ಸ್ಯ 
ಪೆ೦ಡ್ಯೂಲಮ್‌ ಶಿಟ್‌ 


rs.5,500/- 


ಈ ಆಫರ್‌ 5-01-2021 ರವರೆಗೆ ಮಾತ್ರ 
ಡಿಜಟಲ್‌ ತಂತ್ರಜ್ಞಾನದ 
ಖೂಲಕ' ಅತಿಪಡಿಯ 'ಅಪಧಿಯಲ್ರ 
ಹ್ಯೋಂತಷ ಕಅಯಲಿ: 


www.jyothishamithra.com 


Call :9986671473, 9535283535 


ಜ್ಯೋತಿಷ ಮಿತ್ರ ಆನ್ಲೈನ್‌ ದಿನಪತ್ರಿಕೆ 


ಗೌರವ ಸಂಪಾದಕರು : ಜೀವನ್‌ ಉಳ್ಳಾಲ್‌ 
ಸಂಪಾದಕರು : ಶ್ರೀಷ ಎಸ್‌. 
ಕಚೇರಿ ವಿಳಾಸ : ಹತ್ವಾರ್‌ ಕಾಂಪ್ಲೆಕ್ಸ್‌, ಹೊಸಬೆಟ್ಟು, ಮಂಗಳೂರು - 575019. 


PH : 9986671473 / 9535283535 


jmonline@gmailcom www.jyothishamithra.com 


